[4 


ಕರ್ನಾಟಕ ವಿಧಾನ ಪರಿಷತ್ತು 


3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವವರು 


18 

ಶ್ರೀ ಯು.ಬಿ. ವೆಂಕಟೇಶ್‌ 

(ನಾಮ ನಿರ್ದೇಶನ ಹೊಂದಿದವರು) 
16-09-2021 

ಮಾನ್ಯ ಮುಖ್ಯಮಂತ್ರಿಯವರು 


ಟಿ.ಆರ್‌. ಮಿಲ್‌ನ ಇರುವ ಜಿಂಕೆ ಪಾರ್ಕ್‌ 
ನಿರ್ವಹಣೆ ಕೊರತೆಯಿಂದ ಹಾಳಾಗಿರುವುದು 
ಸರ್ಕರದ ಗಮನಕ್ಕೆ ಬಂದಿದೆಯೇ; 


3 ಬಲ್ಲಿ ಉತ್ತರ 
ಸಂ. 
(ಅ) | ಬೆಂಗಳೂರು - ನಗರದ ಬಸವನಗುಡಿಯ ಬಂದಿದೆ. 


(ಅ) 


ಇದರಿಂದ, ಉದ್ಯಾನದಲ್ಲಿನ ಮಕ್ಕಳ ಆಟಿಕೆಗಳು, 
ವ್ಯಾಯಾಮ ಪರಿಕರಗಳು, ನಡಿಗೆ ಪಥ ಹಾಳಾಗಿ 
ಸಾರ್ವಜನಿಕರಿಂದ ದೂರುಗಳು ಬಂದಿರುವ 
ಬಗ್ಗೆ ಕೈಗೊಂಡಿರುವ ಕ್ರಮಗಳೇನು; ' 


ಜಿಂಕೆ ಉದ್ಯಾನವನದಲ್ಲಿ: ಮಕ್ಕಳ ಆಟಿಕೆಗಳ 
ವ್ಯಾಯಾಮ ಪರಿಕರಗಳನ್ನು ಹಾಗೂ ನಡಿಗೆ ಪಥದ 
ಅಭಿವೃದ್ದಿ ಕಾಮಗಾರಿಯನ್ನು ಈಗಾಗಲೇ ಸರ್ಕಾರದ 
ಮುಖ್ಯಮಂತ್ರಿ  ನವನಗರೋತ್ಥಾನ ಯೋಜನೆ 
ಅನುದಾನದಿಂದ ಕೈಗೊಂಡಿದ್ದು, ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 


(3) 


ಉದ್ಯಾನವನದ ನವೀಕರಣ ಹಾಗೂ ತಾಂತ್ರಿಕ 
ದೋಷದಿಂದ : ನಿಂತುಹೋಗಿರುವ ಮಕ್ಕಳ 
ರೈಲನ್ನು ದುರಸ್ಥಿಗೊಳಿಸಿ ಪುನಶ್ಚೇತನ ನೀಡಲು 
ಸರ್ಕಾರ ಯಾವ ಕಾರ್ಯಯೋಜನೆಯನ್ನು 


ಹಮ್ಮಿಕೊಂಡಿದೆ (ವಿವರ ನೀಡುವುದು) 


2003-04ನೇ ಸಾಲಿನಲ್ಲಿ ನಿರ್ಮಾಣ 
ಗೊಂಡಿರುವ ಮಕ್ಕಳ ರೈಲು ತಾಂತ್ರಿಕ ದೋಷದಿಂದ 
ಸ್ಥಗಿತಗೊಂಡಿದ್ದು, ಪ್ರಸ್ತುತ ಸಾಲಿನ ಕಾಮಗಾರಿ 
ಪ್ರಗತಿಯಲ್ಲಿರುವ ಯೋಜನೆ ಅಡಿಯಲ್ಲಿ ಯಾವುದೇ 
ದುರಸ್ಥಿ ಅಥವಾ ಪುನಶ್ನೇತನ ಕಾರ್ಯಯೋಜನೆ 


ಯನ್ನು ಕೈಗೊಂಡಿರುವುದಿಲ್ಲ. 


ಸಂಖ್ಯೆ: ನಅಇ 103 ಬಿಬಿಎಸ್‌ 2021(%) 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ. 


